ಶಾಲೆಗಳ ಪುನರಾರಂಭದ ಸಿದ್ಧತೆಗಾಗಿ ಏನು ಮಾಡಬೆ 


ವಿಮಲಾ ರಾಮಚಂದ್ರನ್‌ 


ಕೋವಿಡ್‌ - 19ರ ಲಾಕ್‌ಡೌನ್‌ ಗಾಥೆ ಭಾರತದಲ್ಲ ಆರಂಭವಾಗಿ 
ಎಂಟು ತಿಂಗಳುಗಳಗೂ ಹೆಚ್ಚು ಕಾಲವಾಯುತು. ಈ ಸಾಂಕ್ರಾಮಿಕ 
ಕುರಿತ ಮತ್ತು ಅದರ ಕಾರಣದಿಂದ ವಿಧಿಸಲಾದ ದಿದ್ದಂಧನಗಳು 
ಮಕ್ಕಕ ಬದುಕಿನ ಮೇಲೆ ಮಾಡಿರುವ ಪರಿಣಾಮಗಳ ವರದಿಗಳು 
ಹೊರಬರುತ್ತಿವೆ. 2೦೭೦ರ ಜೂನ್‌ ಮತ್ತು ಜುಲೈ ತಿಂಗಳುಗಳಲ್ಲ 
ವಾಸ್ತವ ಪರಿಸ್ಥಿತಿ ಹಾಗು ಅವು ಮಕ್ಕಳ ಮೇಲೆ ಜರಿದ ಪರಿಣಾಮಗಳ 
ಬಗ್ದೆ ಹಲವು ವರದಿಗಳು ಪ್ರಕಟಗೊಂಡವು. ಎನ್‌ಎಸ್‌ಎಸ್‌ 
75ನೇ ಸುತ್ತಿನ ಮುಖ್ಯ ಸೂಚಕವಾದ ಸಾಮಾಜಕವಾಗಿ 
ಕುಟುಂಬವಾರು ಶಿಕ್ಷಣಕ್ನಾಗಿ ಮಾಡುತ್ತಿರುವ ಬರ್ಜನ ಕುರಿತ 
ಸಮೀಕ್ಷೆಯ ವರದಿ (ಎನ್‌ ಎಸ್‌ಎಸ್‌ಓ, ಭಾರತ ಸರ್ಕಾರ 


ನವೆಂಬರ್‌ 2೦1೨, ಜುಲೈ ೨೦೭೦ರಲ್ಲ ಪ್ರಕಟಗೊಂಡದ್ದು)", ಖಾಸಗಿ 
ಶಾಲೆಗಳ ಬಗ್ಗೆ ದಿ ಸೆಂಟಲ್‌ ಸ್ಟ್ವೇರ್‌ ಫೌಂಡೇಷನ್‌ ವರದಿ (Central 


Square Foundation report - CSF, ನವದೆಹಅ ಜುಲ್ಯೆ ೨೦೦೨೦)" 
ಸೇವ್‌ ದಿ ಚಿಲ್ಪನ್‌ (ಭಾರತ)ದ ಮಹಾವ್ಯಾಧಿ ನಂತರದ ಸ್ಥಿತಿಗತಿಯ 
ವರದಿ (ಎಸ್‌ಸಿ ಇಂಡಿಯಾ ಜೂನ್‌ 2೦೭2೦), ಮದುವೆಯ 
ವಯಸ್ಸನ್ನು ಪರಿಶೀಅಸುವ ಕಾರ್ಯಪಡೆಯ ವಾರ್ಷಿಕ ವರದಿ - 
ಯಂಗ್‌ ವಾಯ್ದಸ್‌ (ಸಿಡಬ್ಬ್ಯೂಸಿ. ಬೆಂಗಳೂರು ಜುಲೈ 2020)" 
ಹೀಗೆ ಹಲವಾರು ವರದಿಗಳು ಬಂದಿವೆ. ಅಲ್ಲದೆ ಹಲವಾರು ಪತ್ರಿಕಾ 
ವರದಿಗಳು ಮತ್ತು ಲೇಖನಗಳು ಇವುಗಳೆಲ್ಲವೂ ಬಡವರ ಮೇಲೆ, 
ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಮತ್ತು ಶಿಕ್ಷಕರ ಮೇಲೆ 
ದಿದ್ದಂಧನದ ಪರಿಣಾಮಗಳನ್ನು ತೋರಿಸುವುದಲ್ಲದೇ ಪರಿಸ್ಥಿತಿಯು 
ಬಹಳ ಗಂಭೀರವಾಗಿರುವುದಷ್ಟೇ ಅಲ್ಲ. ತಕ್ಷಣದ ಗಮನದ 
ಅಗತ್ಯವಿದೆ ಎಂಬುದನ್ನೇ ತೋರಿಸುತ್ತಿವೆ. 


ಕೆಲವು ವಾಸ್ಪವಗಳು ಒಟ್ಟು ವಿದ್ಯಾರ್ಥಿಗಳಲ್ಪ ಶೇ.5೦ಕ್ಸೂ ಹೆಚ್ಚು 
ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಗೆ ದಾಬಲಾಗಿದ್ದಾರೆಂದು 


ದ್ವಿತೀಯಕ ದತ್ತಾಂಶಗಳ ವಿಶ್ಲೇಷಣೆಯು ತಿಅಸುತ್ತದೆ (UDISE 
2೦1೨, ಸಿಎಸ್‌ಎಫ್‌ ವರದಿ ೨೦೭೦ರಲ್ಲ ಉಲ್ಲೇಐಸಿದೆ). ಆರ್ಥಿಕ 
ಸಂಕಷ್ಟ. ನಿರುದ್ಯೋಗ, ಹುಟ್ಟೂರಿಗೆ ಮರುವಲಸೆ ಇವುಗಳ ಬೆ 
ಹೆಚ್ಚುತ್ತಿರುವ ಪುರಾವೆಗಳು ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ 
ಪೋಷಕರಿಗೆ ಶಾಲಾ ಶುಲ್ಲಗಳನ್ನು ತುಂಬುವುದು ಕಷ್ಟವಾಗಲದೆ 
ಎಂಬುದನ್ನು ಸೂಚಿಸುತ್ತವೆ. ಹಾಗಾಗಿ ಆ ಮಕ್ಕಳು ಶಾಲೆಯಿಂದ 
ಹೊರಬೀಳುವ ಗಂಡಾಂತರವನ್ನೂ ಎದುರಿಸಬಹುದು ಅಥವಾ 
ಸರ್ಕಾರಿ ಶಾಲೆಗಳಗೆ ವರ್ಗವಾಗಬಹುದು. ರಾಜ್ಯ ಸರ್ಕಾರಗಳು 
ತಮ್ಮ ಶಾಲೆಗಳಗೆ ಹೆಚ್ಚು ಮಕ್ಕಳನ್ನು ಸೇರಿಸಿಕೊಳ್ಳಲು ಸಿದ್ಧವಿದೆಯೋ 
ಇಲ್ಲವೋ ತಿಆಯದು. ಇತ್ತೀಚೆಗೆ ಸೇವ್‌ ದಿ ಚಿಲ್ಲನ್‌ (ಇಂಡಿಯಾ) 
ನಡೆಸಿದ ಕ್ಷಿಪ್ರ ಸಮೀಕ್ಷೆಯೊಂದು 7.235 ಕುಟುಂಬಗಳಲ್ಲ ಶೇಕಡಾ 
6೭2ರಷ್ಟು ಕುಟುಂಬಗಳು ತಮ್ಮ ಮಕ್ಕಳನ್ನು ಶಾಲೆಯಿಂದ. 
ಮುಖ್ಯವಾಗಿ ಖಾಸಗಿ ಶಾಲೆಗಳ೦ದ ಬಡಿಸಿವೆ - ಎಂದು ಹೇಳದೆ. 


'ಸದರಿ ಮೌಲ್ಯಮಾಪನದಲ್ಲ ಸಮೀಕ್ಷೆ ನಡೆಸಲಾದ 
ಕುಟು೦ಬಗಳಂ೦ದ ಐದನೇ ಮೂರರಷ್ಟು (ಶೇ.62) ಮಕ್ಕಳನ್ನು ಶಾಲೆ 
ಬಡಿಸಿರುವುದು ವರದಿಯಾಗಿದೆ, ಇದರ ಪ್ರಮಾಣ 


ಉತ್ತರಭಾರತದಲ್ಲೇ ಹೆಚ್ಚು. ಅಂದರೆ ಶೇಕಡಾ 64ರಷ್ಟಿದ್ದು. ದಕ್ಷಿಣ 
ಭಾರತದಲ್ಲ ಕಡಿಮೆ ಶೇಕಡಾ 48ರಷ್ಟು ಇದೆ ಎಂದು ಕಂಡು 
ಬಂದಿದೆ. 


ಈ ಸಮೀಕ್ಷೆಯ ಪರಿಣಾಮಗಳು ಬಹಳ ಗಂಭೀರವಾಗಲವೆ - 
ಖಾಸಗಿ ಶಾಲೆಗಳಂದ ಹೊರಬಂದ ಮಕ್ಕಳು ಸರ್ಕಾರಿ ಶಾಲೆಗಳಗೆ 
ಸೇರಲು ಪ್ರಯತ್ನಿಸಬಹುದು. ಇಲ್ಲವೇ ಆ ಮಕ್ನಳು ಶಾಲೆಗೆ 
ಹೋಗುವುದನ್ನೇ ನಿಲ್ಲಸಬಹುದು. ಭಾರತ ಸರ್ಕಾರದ ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು (DWCD) ರಚಿಸಿದ್ದ 
ಮದುವೆಯ ವಯಸ್ಸಿನ ಬಗೆಗಿನ ಕಾರ್ಯಪಡೆಯ ವರದಿಯು 
ತೋರಿಸುವಂತೆ ಪೌಢಶಾಲೆಯಲ್ಲರುವ ಹದಿಹರೆಯದ ಹಲವು 
ಹೆಣ್ಬುಮಕ್ನಳು ಶಾಲೆಯಿಂದ ತಮ್ಮನ್ನು ಬಡಿಸಿ ಮದುವೆ 
ಮಾಡಿಬಡುತ್ತಾರೆ ಅಥವಾ ಕುಟುಂಬ ನಿರ್ವಹಣಿಗಾಗಿ ಕೂಲಗೆ 
ಹಚ್ಚುತ್ತಾರೆಂದು ಭೀತರಾಗಿದ್ದಾರೆ. ಕುಸಿಯುತ್ತಿರುವ ಕುಟುಂಬದ 
ವರಮಾನವನ್ನು ಸರಿದೂಗಿಸಲು ಗಂಡುಮಕ್ಕಕೂ ದುಡಿಯುವುದು 
ಅಗತ್ಯವಾಗಬಹುದಾದ್ದರಿಂದ ಇದು ಹಲವು ಗಂಡು ಮಕ್ಕಳ 
ವಿಷಯದಲ್ಲೂ ಸತ್ಯವಾಗಲದೆ. ದಮರಂತವೆಂದರೆ ಶಾಲೆಯಲ್ಲ 
ದೊರಕುವ ಕಲಕೆಯ ಗುಣಮಟ್ಟ ಮತ್ತು ಅರ್ಥಪೂರ್ಣ 
ತರಬೇತಿಯ ಅವಕಾಶ ಇಲ್ಲದಿರುವುದರಿಂದಾಗಿ ಈ ತರುಣರು 
ಕೇವಲ ಕೌಶಲರಹಿತ ಕೆಲಸಕ್ಕೆ ಸೇರುವಂತೆ ಆಗಿದೆ. ಕಾರ್ಯಸಾಧ್ಯ 
ತಂತ್ರವಾಗಿ ಆನ್‌ಲೈನ್‌ ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ಕೊಡುತ್ತಿರುವ 
ಆಡಳತಗಾರರು ಮತ್ತು ರಾಜಕೀಯ ನಾಯಕರು, ಅಂತರ್ಜಾಲ 
ಶಿಕ್ಷಣವು ದೂರದ ಕನಸು. ಅದಕ್ಕಿಂತಲೂ ಮುಖ್ಯವಾಗಿ 
ಮಕ್ಷಳೊಡನೆ ಪರಸ್ವರ ಸಂವಾದಕ್ಕೆ ಕಡಿಮೆ ಆಪ್ತದವಿರುವ ಒಮ್ಮುಖ 
ಪಾಠದ ರೀತಿಯಲ್ಲದ್ದಾಗಲಂತೂ ಇದೊಂದು ನಿಷ್ಟಿಯ ರೀತಿಯ 
ಬೋದು ನಾ ವಿದಾನವಾಗಿದೆ ಎಂಐ ವಾಸ್ತವಾಂಶಕ್ಕೆ 
ವಿಮುಖರಾಗಿದ್ದಾರೆ. 


ವಾಟ್ದಾಪಿನ ಮೂಲಕ ಪಾಠವನ್ನು ಕಳುಹಿಸುತ್ತಿರುವುದು ಅತ್ಯಂತ 
ಕ್ರೂರ ವ್ಯಂಗ್ಯವಾಗಿದೆ! ಸಿಎಸ್‌ಎಫ್‌ ವರದಿಯು ದೃಢಪಡಿಸುವಂತೆ 
"ಸಮೀಕ್ಷೆ ಮಾಡಲಾದ ಖಾಸಗಿ ಶಾಲೆಗಕಲ್ಲ ಶೇಕಡಾ 66ಕ್ಕಿಂತ 
ಹೆಚ್ಚು ಖಾಸಗಿ ಶಾಲೆಗಳು ವಾಟ್ದಾಪ್‌ ವಿಧಾನವನ್ನೇ ಬಳಸುತ್ತಿವೆ. (ಹು 
19, ಸಿಐಎಸ್‌ಎಫ್‌ 2೦೭೦). '2೦17-18ರ ರಾಷ್ಟ್ರೀಯ ಮಾದರಿ 
ಸಮೀಕ್ಷೆಯ ಪ್ರಕಾರ ಕೇವಲ ಶೇಕಡಾ 23.8ರಷ್ಟು ಭಾರತೀಯ 
ಕುಟುಂ೦ಬಗಳಷ್ಟೇ ಅಂತರ್ಜಾಲ ಸಂಪರ್ಕವನ್ನು ಹೊಂದಿದ್ದವು. 
ಗ್ರಾಮೀಣ ಕುಟು೦ಬಗಳಲ್ಪ (ಜನಸಂಖ್ಯೆಯ ಶೇ.66 ಭಾಗ) ಕೇವಲ 
ಶೇಕಡಾ 14.೨ರಷ್ಟು ಹಾಗು ನಗರ ಪ್ರದೇಶದ ಶೇಕಡಾ 42ರಷ್ಟು 
ಕುಟುಂಬಗಳು ಮಾತ್ರ ಅಂತರ್ಜಾಲ ಸೌಲಭ್ಯವನ್ನು ಹೊಂದಿವೆ. 
ಅಲ್ಲದೆ ಗಂಡಸರೇ ಪ್ರಮುಖ ಬಳಕೆದಾರರು. ಗಂಡಸರಲ್ಲ ಶೇಕಡಾ 
36ರಷ್ಟು ಮಂದಿ ಅಂತರ್ಜಾಲದ ಲಭ್ಯತೆ ಹೊಂದಿದ್ದರೆ. ಹೆಂಗಸರಲ್ಲ 
ಕೇವಲ ಶೇಕಡಾ 16ರಷ್ಟು ಜನರಿಗೆ ಮಾತ್ರ ಮೊಬೈಲ್‌ 
ಅಂತರ್ಜಾಲದ ಲಭ್ಯತೆ ಇತ್ತು. ಕಿರಿಯರಿಗೆ ಈ ಲಭ್ಯತೆ ಮತ್ತೂ 
ಕಡಿಮೆ. ಇತ್ತೀಚಿನ ಒಂದು ವರದಿಯು ತಿಆಸಿದಂತೆ ಕೇವಲ ಶೇಕಡಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


03 


12.5 ವಿದ್ಯಾರ್ಥಿಗಳು ಮಾತ್ರ ಸ್ಕಾರ್‌ಘೋನ್‌ ಸಂಪರ್ಕ 
ಹೊಂದಿದ್ದಾರೆ. ಅಲ್ಲದೆ ಬಹಳಷ್ಟು ಶಿಕ್ಷಕರು ಆನ್‌ಲೈನ್‌ನಲ್ಲ ಪಾಠ 
ಮಾಡಲು ಸೂಕ್ತವಾಗಿ ಸನ್ನದ್ದಗೊಂಡಿಲ್ಲ' (ಊರ್ವಶಿ ಸಾಸ್ಲಿ, 
೨೦೦೨೦). 


ಅಷ್ಟೇ ಮುಖ್ಯವಾದ ವಿಷಯವೆಂದರೆ ಬಹುತೇಕ ಪೋಷಕರಿಗೆ ತಮ್ಮ 
ಮಕ್ಕಳ ಡಿಜಟಲ್‌ ಶಿಕ್ಷಣ ಮತ್ತು ಮುಖತಃ ನಡೆಯುವ ಕಲಕೆ (ಮನೆ 
ಪಾಠವನ್ನೂ ಸೇರಿ) ಎರಡಕ್ಕೂ ಬೆಂಬಲ ನೀಡುವುದು 
ಕಠಿಣವಾಗಲದೆ. ಸಿಎಸ್‌ಎಫ್‌ (2೦೭೦) ಸಮೀಕ್ಷೆಯ ಪ್ರಕಾರ 
ಶೇಕಡಾ 33ರಷ್ಟು ಪೋಷಕರಷ್ಟೇ ತಮ್ಮ ಮಗುವಿನ ಡಿಜಟಲ್‌ 
ಶಿಕ್ಷಣಕ್ಕೆ ಸಹಾಯ ಮಾಡಬಲ್ಲೆವು ಎಂಬುದಾಗಿ ತಿಆಸಿದ್ದಾರೆ. 


ಚಿಂತನಾರ್ಹ ಅಂಶಗಳು 

*-  ಐಡಕುಟುಂಬಗಳ ಮಕಳ ಮೇಲೆ ಈ ಮಹಾವ್ಯಾಧಿಯ 
ಪರಿಣಾಮಗಳೇನು ಮತ್ತು ಅದರಿಂದ ಉಂಟಾದ ಸಂಕಷ್ಟಗಳು 
ಏನು? 

* ನಾವು ಒಂದು ಸಮಾಜವಾಗಿ, ಸರ್ಕಾರವಾಗಿ ಮತ್ತು ಶಿಕ್ಷಕರಾಗಿ 
ಸೂಕ್ತವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದೇವೆಯೇ? 

*° ನಾವು ತಳಹಂತದ ವಸ್ತುಳ್ಳಿತಿಗಳನ್ನು ಗಮನಿಸುತ್ತಿದ್ದು ಅನಂತರ 
ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆಯೇ? 

*- ಅಥವಾ ನಮ್ಮ ಮಕ್ಕಳಗೆ ಏನು ಬೇಕು ಎಂಬುದರ ಬಗ್ಗೆ 
ಪ್ರಾಮಾಣಿಕವಾಗಿ ಅಥವಾ ಗಂಭೀರವಾಗಿ ಪರಿಗಣಿಸದೆ ನಾವು 
ಪರಿಹಾರಗಳನ್ನು ಹೇಳುತ್ತಾ ಹೋಗುತ್ತಿದ್ದೇವೆಯೇ? 


ಕೋವಿಡ್‌ - 1೨ ಸಂಬಂಧಿತ ದಿದ್ದಂಧನವು ಕೇವಲ ಬಡತನ 
ಮತ್ತು ಶಿಕ್ಷಣದ ಅಸಮಾನತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು 
ಉಲ್ಲಣಗೊಳಸುವುದಷ್ಟೇ ಅಲ್ಲದೇ. ಬಡವರು ಮತ್ತು ಅಷ್ಟಾಗಿ 
ಬಡವರಲ್ಲದವರನ್ನು ಅಭದ್ರ ಪರಿಸ್ಥಿತಿಗೆ ತಳ್ಳಿದೆ. ಶುಲ್ಲದ 
ಮೇಲೆಯೇ ಅವಲಂಚತವಾಗಿರುವ ಖಾಸಗಿ (ಕಡಿಮೆ ವೆಚ್ಚದ) 
ಶಾಲೆಗಳು ಮುಚ್ಚುವ ಅಪಾಯದಲ್ಪದ್ದರೆ. ಗುತ್ತಿಗೆ ಶಿಕ್ಷಕರು 
ಮತ್ತು ಕಡಿಮೆ ವೆಚ್ಚದ ಶಾಲೆಗಳಲ್ಲ ದುಡಿಯುತ್ತಿರುವ ಶಿಕ್ಷಕರಿಗೆ 
ವೇತನ ದೊರೆತಿಲ್ಲ. ಜೊತೆಗೆ ನಗರ ಮತ್ತು ಹಳ್ಳಗಾಡಿನ ಪ್ರದೇಶ 
ಎರಡರಲ್ಲಯೂ ಬಹಳಷ್ಟು ಮಕ್ಕಳಗೆ ಆನ್‌ಲೈನ್‌ ಶಿಕ್ಷಣಕ್ಕೆ 
ಅವಕಾಶ ದೊರೆತಿಲ್ಲ. 


ಶಿಕ್ಷಣ ಮತ್ತು ಕಅಕೆಯ ಸಮಸ್ಯೆಗಳನ್ನು ಹೇಗೆ ನಿವಾರಿಸಬೇಕು 
ಎಂಬುದರ ಬಗ್ಗೆ ಏನೇನೂ ಚರ್ಚೆ ನಡೆಯದಿರುವುದು ಅಥವಾ ರಾಷ್ಟ್ರ 
ಮಟ್ಟದ ಸಂವಾದ ನಡೆಯದೇ ಇರುವುದು ಅಷ್ಟೇ ಖೇದಕರ ಸಂಗತಿ. 
ಈಗಾಗಲೇ ಶ್ರೀಮಂತರಾಗಿರುವವರಿಗೆ ಅಂತರ್ಜಾಲ ಶಿಕ್ಷಣವು 
ಹೆಚ್ಚು ಅನುಕೂಲಕಾರಿಯಾಗಿದ್ದು, ಬಡವರನ್ನು ತಮ್ಮ ಪಾಡನ್ನು 
ತಾವೇ ನೋಡಿಕೊಳ್ಳುವಂತಹ ಪರಿಸ್ಥಿತಿಗೆ ತಳ್ಳುತ್ತಿದೆ. ಅನೇಕ 
ಶಿಕ್ಷಕರು ಮತ್ತು ಶಿಕ್ಷಣಶಾಸ್ತ್ರಜ್ಞರು ಶಿಕ್ಷಣ ಎಂಬ ಹೆಸರಿನಲ್ಲ ಈ 
ನಿಷ್ಟಿಯ ಒಮ್ಮುಬ ಸಂಭಾಷಣೆಯ ಆನ್‌ಲೈನ್‌ ಶಿಕ್ಷಣವು. 
ಪರಿಣಾಮಕಾರಿಯಲ್ಲ (ಅಲ್ಲದೇ ಅದು ಅಪಾಯಕಾರಿ ಕೂಡ) ಎ೦ಬ 
ಎಚ್ಚರಿಕೆಯನ್ನು ನೀಡುತ್ತಿದ್ದರೂ ಸರ್ಕಾರಗಳು ಮತ್ತು ಹಲವಾರು 
ಬೆಂಬಲಅಗ ಕಾರ್ಪೋರೇಟ್‌ ಸಂಸ್ಥೆಗಳು ಕೋವಿಡ್‌ - 19ರ 
ದಿದ್ದಂಧನದ ಸನ್ನಿವೇಶದಲ್ಲ ಆನ್‌ಲೈನ್‌ ತರಗತಿ ನಡೆಸುವುದೇ 
ಏಕೈಕ ಪರಿಹಾರ ಮಾರ್ಗ ಎಂದು ಹೇಳುತ್ತಲೇ ಇದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಪರ್ಯಾಯ ದೃಷ್ಟಿಕೋನ 


1. ಗಂಭೀರವಾದ ಚಿಂತನೆಗೆ ಅರ್ಹವಾದ ಮತ್ತೊಂದು ದೃಷ್ಟಿ- 
ಕೋನ ಅಥವಾ ದಾರಿಯೂ ಇದೆ. 2೦1೨ರ ಮೊದಲ ಭಾಗದಲ್ಪ 
ಮಧ್ಯಪ್ರದೇಶ, ಜಾರ್ಬಂ೦ಡ್‌ ಮತ್ತು ರಾಜಸ್ಥಾನಗಳಲ್ಲನ 
ಟ್ರಾನ್‌ಫಾರ್ಮಿಂಗ್‌ ರೂರಲ್‌ ಇಂಡಿಯಾ ಇನಿಪಿಯೇಟವ್‌ನ 
ಭಾಗವಾದ ಹಲವು ಸರ್ಕಾರೇತರ ಸಂಸ್ಥೆಗಳ ಒಡನಾಟದ 
ಅವಕಾಶ ನನಗೆ ದೊರಕಿತ್ತು. ಕರ್ನಾಟಕ ಮತ್ತು ಒಡಿಶಾದ 
ಸರ್ಕಾರಿ ಶಾಲೆಗಳೊಡನೆ ಕೆಲಸ ಮಾಡುತ್ತಿರುವ ಸರ್ಕಾರೇತರ 
ಸಂಸ್ಥೆಗಳೊಂದಿಗೆ ಒಡನಾಟದ ಅವಕಾಶವೂ ನನಗೆ ದೊರಕಿತ್ತು. 
ನಗರ ಪ್ರದೇಶವಾಗಲೀ ಅಥವಾ ಹಳ್ಳಗಾಡಾಗಲೀ ಅಲ್ಪನ 
ಸರ್ಕಾರಿ ಶಾಲೆಗಕಳಲ್ಲನ ಹೆಣ್ಣುಮಕ್ಕಳು ಮತ್ತು ಶಿಕ್ಷಕರೊಡನೆ 
ಕೆಲಸ ಮಾಡುತ್ತಿರುವ ಸರ್ಕಾರೇತರ ಸಂಸ್ಥೆಗಳು ಹಲವಾರು 
ಗಂಚೀರ ಆತಂಕಗಳನ್ನು ಪಟ್ಟಿ ಮಾಡಿವೆ. ಅವುಗಳಕಲ್ಲ 
ಕೆಲವೆಂದರೆ: 

2. ಶಿಕ್ಷಕರ ಹುದ್ದೆಗಳು ಖಾಲ ಇರುವುದು, ಅದರಲ್ಲೂ ಪ್ರಮುಖವಾಗಿ 
ಗಣಿತ, ವಿಜ್ಞಾನ ಮತ್ತು ಇಂದ್ಲಿಷ್‌ ವಿಷಯಗಳಕಲ್ಲ ಶಿಕ್ಷಕರ 
ಹುದ್ದೆಗಳು ಖಾಲಅ ಇರುವುದು. 

3. ಶಾಲಾ ಶಿಕ್ಷಕರ ಸ್ಥಾನಮಾನ, ಅದರಲ್ಲೂ ಗುತ್ತಿಗೆ ಶಿಕ್ಷಕರ 
ಸ್ಥಾನಮಾನ. ಉದಾಹರಣೆಗೆ, ಜಾರ್ಜಂಡಿನ ಶಿಕ್ಷಕರಲ್ಪ ಶೇಕಡಾ 
5೦ಕ್ಕೂ ಹೆಚ್ಚು ಮಂದಿ ಗುತ್ತಿಗೆ ಆಧಾರದವರೇ ಆತ್ಪಾರೆ. ; 

4. ಕಡಿಮೆ ಕಅಕಾ ಫಲಅತಾಂಶಗಳು ಮತ್ತು ಅವನ್ನು ಸುಧಾರಿಸಲು 
ಶಿಕ್ಷಕರು ತೋರಿಸಿದ ಅಸಹಾಯಕತೆ 

5. ಶಾಲೆಗಳು ಹೇಗಿವೆಯೋ ಹಾಗೆ (ಶಿಕ್ಷಕರ ಕೊರತೆಯನ್ನೂ 
ಸೇರಿ) ಸಂಭಾಳನಿಕೊಂಡು ಹೋಗುವಂತೆ ಮಾಡಿರುವ 
ಪರಿಣಾಮಕಾರಿಯಲ್ಲದ ಶೈಕ್ಷಣಿಕ ಆಡಳತ 

6. ಅಲ್ಪ್ಲನ ವಸ್ತುಳ್ಳಿತಿ ಏನೇ ಇದ್ದರೂ ಕೂಡ ನಿಗದಿತ ಪಠ್ಯವನ್ನು 
ಮುಗಿಸಬೇಕೆ೦ಬ ಒತ್ತಡವಿರುವುದು 


ಸರ್ಕಾರೇತರ ಸಂಸ್ಥೆಗಳು ಮತ್ತು ಇತರ ತಂಡಗಳು ಎಲ್ಲೆಲ್ಲ ಸರ್ಕಾರಿ 
ಶಾಲೆಗಳೊಡನೆ ಕೆಲಸ ಮಾಡುತ್ತಿರುವ ಅಂತಹಸ್ಥಳಗಳಲ್ಲ 
ಸಮುದಾಯಕ್ಕೆ ಹುರುಪು ತುಂಬವೆಯೋ. ಒಟ್ಟಾರೆ ಶಾಲೆಯ 
ವಾತಾವರಣ ಬಹಳಷ್ಟು ಉತ್ತಮಗೊಂಡಿದೆ. ಈ ಹಿಮ್ಮಾಹಿತಿಯು 


ಸಾಂಕ್ರಾಮಿಕ ಮತ್ತು ದಿದ್ದಂಧನಕ್ಲೂ (Lockdown) ಮುಂಚನದು. 
ಅದಾದ ತರುವಾಯ ವಾಸ್ತವ ಚಿತ್ರಣ ಬದಲಾಗಿರಬಹುದು ಹಾಗು 
ವಿದ್ಯಾರ್ಥಿಗಳು. ಶಿಕ್ಷಕರು ಮತ್ತು ಕುಟುಂಬಗಳು ಜೀವನೋಪಾಯ 
ಕುರಿತ, ವಲಸೆ ಹೋಗಬೇಕಾದ ಮತ್ತು ಪ್ರತ್ಯೇಕತನ ಅನುಭವಿಸ- 
ಬೇಕಾದ ಹಲವಾರು ಕಠಿಣ ಸವಾಲುಗಳನ್ನು ಎದುರಿಸುತ್ತಿರಬಹುದು. 


ನಾವು ಕೋವಿಡ್‌-1೨ ದಿಡ್ದಂಥಧನದ ಸಮಂಯದಲ್ಲ ಏನು 
ಮಾಡಬಹುದು? ಸಹಾನುಭೂತಿ ಮತ್ತು ದೃಢನಿರ್ಧಾರದಿಂದ 
ಪ್ರತಿಕ್ರಿಯುಸಲು ಸಹಾಯ ಮಾಡುವಂತಹ ನಾವು ಹಮ್ಮಿಕೊಳ್ಳ- 
ಬಹುದಾದ ಯಾವುದಾದರೂ ಕಾರ್ಯ-ತಂತ್ರಗಳವೆಯೇ? ಜಲ್ಲಾ 
ಮಟ್ಟದ ಯೋಜನೆಗಳಲ್ಲ ಸರ್ಕಾರೇತರ ಸಂಸ್ಥೆಗಳಲ್ಲ ಮತ್ತು 
ಸರ್ಕಾರಿ ಶಾಲೆಗಳ ವಾಸ್ತವವಾಗಿ ಕೆಲಸ ಮಾಡುತ್ತಿರುವ 


ಹಲವರೊಡನೆ ನಾನು ಮಾತನಾಡಿದೆ." ಈ ಕೆಳಗಿನವು ಆ 
ಸಂವಾದಗಳಲ್ಲ ಹೊರಬಂದ ಕೆಲವು ನಿರ್ದಿಷ್ಟ ಸಲಹೆಗಳು. 


ಕೆಲವು ಸಲಹೆಗಳು ಪರಿಸ್ಳಿತಿಯನ್ನು ಅಳೆಯುವುದು 


ಶಾಲಾ ಮುಖ್ಯಸ್ಥರು, ಶಿಕ್ಷಕರು. ಆಡಳತಗಾರರು, ಸಮುದಾಯದ 


ನಾಯಕರು ಮತ್ತು ಸರ್ಕಾರೇತರ ಸಂಸ್ಥೆಗಳ ಸ್ಥಳೀಯ 


ಸುಗಮಕಾರರು ಮುಂತಾದವರೆಲ್ಲರೂ ಒಗ್ಗೂಡಿ ಸ್ಥಳೀಯವಾಗಿ 
ಮತ್ತು ತಮ್ಮ ಸಮುದಾಯಗಳಕಲ್ಲ ಸಾಂಕ್ರಾಮಿಕವು ಯಾವ ನಿರ್ದಿಷ್ಟ 
ಪ್ರಭಾವವನ್ನು ಜೀರಿದೆ ಎಂದು ಚರ್ಚಿಸಬೇಕು. ಪ್ರತಿಯೊಂದು 
ಪಂಚಾಯತಿಯಲ್ಲಯೂ ಮತ್ತು ವಾರ್ಡ್‌ಗಕಲ್ಪ್ಲಯೂ ಕೆಳಗಿನ 
ಪ್ರಶ್ನೆಗಳನ್ನು ಕೇಆಕೊಳ್ಳಬೇಕಿದೆ: ಶಾಲೆಗಳು ಮತ್ತೆ ತೆರೆದಾಗ 
ಸರ್ಕಾರಿ ಶಾಲೆಗಳಗೆ ಸೇರಲು ಮಕ್ಷಳ ಭಾರೀ ನೂಕುನುಗ್ಗಲು 
ಆಣಬಹುದೇ? 


ಇದರಲ್ಲ ವಲಸೆ ಬಂದವರ ಮಕ್ಷಳು ಇರಬಹುದೇ? ಅಥವಾ ಖಾಸಗಿ 
ಶಾಲೆಗಕಲ್ಲ ಮುಂದುವರೆಯಲು ಅಶಕ್ತರಾದ ಮಕ್ಕಳಾಗಿರಬಹುದೇ? 
ಶಾಲೆಯಿಂದ ಸಂಪೂರ್ಣವಾಗಿ ಹೊರಗುಳ ಯುವ ಅಥವಾ 
ಸರ್ಕಾರಿ ಶಾಲೆಗೆ ಬದಲಾಯುಸುವ ಚಿಂತನೆಯಲ್ಲರುವ ಮಕ್ಕಳ 
ಸಂಖ್ಯೆಗಳ ಸ್ಫೂಲ ಅಂದಾಜು ಏನು? 


ಸಪ್ಪರ್‌ ಸಂಪನ್ಯ್ಕೂಲ ಕೇಂದ್ರಗಳು (R0೦), ಶಾಲೆಯ ಮುಖ್ಯಸ್ಥರು, 
ಶಿಕ್ಷಕರು. ಶಾಲಾ ಅಭವೃದ್ಧಿ ನಿರ್ವಹಣಾ ಸಮಿತಿ ಮತ್ತು 
ಪಂಚಾಯುತಿ / ನಗರ ಸಂಸ್ಥೆಗಳ ಕ್ರಿಯಾಶೀಲ ಸದಸ್ಯರು ಸಭೆ ಸೇರಿ 
ಮಕ್ಷಳಗೆ ಸಂಬಂಧಿಸಿದಂತೆ ಪರಿಸ್ಥಿತಿ ಏಮು ಮತ್ತು ಸರ್ಕಾರಿ 
ಶಾಲೆಗಕಲ್ಲ ದಾಬಲಾತಿಯು ಹೆಚ್ಚಳ ಆಗಅದೆಯೇ ಎಂದು 
ವಿಶ್ಲೇಷಿಸಬೇಕದೆ. ಘಂ ಸಂದರ್ಭದಲ್ಲ (ಕೋವಿಡ್‌-1೨) 
ಮನೆಮನೆಯ ಸಮೀಕ್ಷೆಯು ಅಸಾಧ್ಯವಾದರೂ, ಈೇ ತಂಡವು 
ವಾಸ್ತವ ಪರಿಸ್ಥಿತಿಯ ಮೌಲ್ಯಮಾಪನ ಮಾಡುವ ಸಾಮರ್ಥ್ಯವನ್ನು 
ಹೊಂದಿರುತ್ತದೆ. ಹಲವು ರಾಜ್ಯಗಳಲ್ಲ ಸರ್ಕಾರಿ ಶಾಲೆಗಳೊಡನೆ 
ಕೆಲಸ ಮಾಡುತ್ತಿರುವ ಇಂಡಿಯಾ ಎಜುಕೇಶನ್‌ ಕಲೆಕ್ಸಿವ್‌ ಮತ್ತು 
ಪ್ರಜಾಯತ್ನ ಎಂಐ ಎರಡು ಸರ್ಕಾರೇತರ ಸಂಸ್ಥೆಗಳು ಇದೇ 
ತಂತ್ರವನ್ನು ಕೇವಲ ವಾಸ್ತವಾಂಶಗಳನ್ನು ಅರಿಯಲಷ್ಟೇ ಅಲ್ಲದೇ 
ಭಾಗೀದಾರರೆಲ್ಲರಲ್ಲಯೂ ಸೂಕ್ತ ಸಂವೇದನೆ ಮೂಡಿಸಿ ಅವರನ್ನು 
ಒಳಗೊಳ್ಳಲು ಬಳಸುತ್ತಿವೆ. ಸಾವಿರಾರು ಹಳ್ಳಗಳಲ್ಲ ಮತ್ತು 
ವಾರ್ಡ್‌ಗಳಲ್ಲಯೂ ಸೋಂಕಿನ ಪ್ರಕರಣದ ಸಂಖ್ಯೆಗಳು ಕಡಿಮೆ 
ಇದ್ದು, ದೈಹಿಕ ಅಂತರ, ಮಾಸ್ಟ್‌ ಧರಿಸುವುದು. ಕ್ರಮಬದ್ಧವಾಗಿ 
ಕೈತೊಳೆಯುವುದು ಇವುಗಳನ್ನು ಅಳವಡಿಸಿಕೊಂಡು ಈ 
ಪ್ರದೇಶಗಳಲ್ಪ ಸಮೀಕ್ಷೆಗಳನ್ನು ನಡೆಸಬಹುದಾಗಿದೆ. ಇದು ಸ್ರತಃ 
ಸರ್ಕಾರಕ್ಕೆ ಸಮಸ್ಯೆಯು ಯಾವ ಪ್ರಮಾಣದಲ್ಲದೆ ಎಂಬುದರ 
ವಾಸ್ತವ ಚಿತ್ರಣ ನೀಡುತ್ತದೆ. ಶಿಕ್ಷಕರು, ಶಾಲಾ ಮುಖ್ಯಸ್ಥರು ಮತ್ತು 
ಆಡಳತಗಾರರು ಕಾರ್ಯತಂತ್ರಗಳನ್ನು ಚರ್ಚಿಸಲು ಒಟ್ಟಗೆ 
ಸೇರುವುದು ಬಲು ಅಪರೂಪ ಹಾಗು ಅವರೆಲ್ಲರನ್ನು ಒಟ್ದಾಗಿ 
ಸೇರಿಸುವುದು ಅತ್ಯಮೂಲ್ಯವಾದುದು. 


ಆದ್ಯತೆಗಳನ್ನು ಪಟ್ಟ ಮಾಡುವುದು 


2೦21ರಲ್ಲ 10 ಮತ್ತು 12ನೇ ತರಗತಿಯ ಪರೀಕ್ಷಾ ಮಂಡಳ 
ಪರೀಕ್ಷೆಗಳನ್ನು ಬರೆಯುವ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳ 
ಮಕ್ಕಳೇ ಅತಿ ಹೆಚ್ಚು ತೊಂದರೆ ಅನುಭವಿಸುವವರು ಹಾಗು ತಕ್ಷಣ 
ಅಪಾಯಕ್ಕೊಳಗಾಗುವವರೂ ಆಗಿದ್ದಾರೆ. ಈ ಮಕ್ಕಳು ಹೇಗೆ 
ಇದನ್ನು ನಿಭಾಯಿಸಬಲ್ಲೆವು ಎಂಬುದರ ಬಗ್ಗೆ ಬಹಳ ಆತಂಕ- 
ಕ್ಗೊಳಗಾಗಿದ್ದಾರೆ. (ಅಗ್ರಗಾಮಿಯ ವಿದ್ಯಾದಾಸ್‌ ಅವರೊಡನೆ 2೮ 
ಜುಲೈ 2೦೭೦ರಂದು ನಡೆಸಿದ ಇ-ಮೇಲ್‌ ಸಂವಾದ). ಎಲ್ಲೆಲ್ಪ 
ಅಗತ್ಯವೋ ಅಲ್ಲೆಲ್ಲ ಮಂಡಳಯ ಪರೀಕ್ಷೆಗಳನ್ನು ನಡೆಸಿ ತೇರ್ಗಡೆಗೆ 
ಅಗತ್ಯವಿರುವಷ್ಟು ಮುಖ್ಯ ಕಲಕಾ ಫಅತಗಳನ್ನು 
ಸಾಧಿಸಲಾಗಿದೆಯೇ ಎಂಬುದರ ಬಗ್ಗೆ ಗಮನಹರಿಸಬಹುದು. 


ಕಂಠಪಾಠ ಮಾಡಿದವರಿಗೆ ಪ್ರಾಶಸ್ತ್ಯ ನೀಡದ, ಆದರೆ ವಿಷಯದ್ರಹಿಕೆ 
ಹಾಗು ಮೂಲ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ 
ಗಮನನೀಡುವ ತೆರೆದ ಪುಸ್ತಕ ಪರೀಕ್ಷೆಗಳನ್ನು ನಡೆಸಿ ಇದನ್ನು 
ಪರೀಕ್ಷಿಸಬಹುದು. ಜೊತೆಗೆ, ಮಕ್ಕಳ ಮಾನಸಿಕ. ಭಾವನಾತ್ಮಕ 
ಪರಿಸ್ಥಿತಿಯ ಮತ್ತು ಅವರ ಶೈಕ್ಷಣಿಕ ಸಿದ್ಧತೆಯ ಸೂಕ್ತ ಅರಿವಿಲ್ಲದೇ 
ಕೆಲವು ಪೋಷಕರು ತಮ್ಮ ಮಕ್ಕಳ ಮೇಲೆ ಒತ್ತಡ ಹೇರುತ್ತಿರ- 
ಬಹುದಾದ್ದರಿಂದ. ಹೋಷಕರು ಮತ್ತು ವಿದ್ಯಾರ್ಥಿಗಳಗೆ 
ಸಮಾಜೋಮಾನಪಿಕ (Socio psychological) ಮತ್ತು ಶೈಕ್ಷಣಿಕ 
ಬೆಂಬಲ ಹಾಗು ಆಪ್ಪ್ತಸಲಹೆಯ ಅಗತ್ಯ ಇದೆ. 


ಶಾಲೆಯ ಒಳಗೆ 


ಶಾಲೆ ಮತ್ತು ಸಮುದಾಯದ ನಡುವಿನ ನಿಕಟ ಸಂಪರ್ಕ ಮತ್ತು 
ಸಹಭಾಗಿತ್ವವನ್ನು ರೂಪಿಸುವುದರಿಂದ ಶಾಲೆಯನ್ನು ಮಕ್ಕಳ ಮತ್ತು 
ಅವರ ಕುಟುಂಬದ ಸನಿಹಕ್ಕೆ ತಂದು ಕಲಕಾ ಅವಕಾಶಗಳನ್ನು 
ರೂಪಿಸಬಹುದು. ಶಾಲೆಯ ಒಡೆತನದ ಸಾಮಾಜಕ ಕಾರ್ಯ- 
ಕರ್ತರು ಮರುನಿರೂಪಣೆಗೆ, ಶಿಕ್ಷಣ ಕಾರ್ಯಕರ್ತರು ಮತ್ತು 
ಶಿಕ್ಷಕರಿಗೆ ಈ ಮಹಾವ್ಯಾಧಿಯು ಅವಕಾಶವನ್ನು ನೀಡಿದೆ. 
ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಪೋಷಕರು ಮುಂದೆ 
ಬರುತ್ತಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಕರಿಯ ವಿದ್ಯಾರ್ಥಿಗಳ 
ಕಅಕೆಗೆ ಸಹಾಯ ಮಾಡುತ್ತಿದ್ದಾರೆ. ಕೆಲವು ಶಿಕ್ಷಕರು ಮತ್ತು ಶಾಲಾ 
ಮುಖ್ಯಸ್ಥರು ಮಕ್ಷಳಗೆ ಹಿದುವ ಸಾಮದ್ರಿಗಳು ಮತ್ತು ಅಭ್ಯಾಸದ 
ಹಾಳೆಗಳನ್ನು ವಿತರಿಸಲು ಹೋಷಕರ ಸಹಾಯ ಪಡೆಯುತ್ತಿದ್ದಾರೆ. 


ಶಾಲೆಗಳನ್ನು ಕೇವಲ ಸರ್ಕಾರದ ಆಸ್ಲಿ ಅಥವಾ ಅವರಿಗೆ ಸೇರಿದ್ದು 
ಮಾತ್ರ ಎಂದು ಠಗ ಯಾರೂ ನೋಡುತ್ತಿಲ್ಲ. ಪೋಷಕರು, 
ಸ್ಥಳೀಯ ಸಮುದಾಯಗಳು ಮತ್ತು ಯುವಜನರು ಬೋಧನಾ - 
ಕಲಅಕೆ ಪ್ರಕ್ರಿಯೆಗಳ ನಿರಂತರತೆಯನ್ನು ಉಳಸಿಕೊಳ್ಳಲು ಮುಂದೆ 
ಬಂದಿದ್ದಾರೆ. ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರೊಡನೆ 
ಸಮುದಾಯ ಗ್ರಂಥಾಲಯಗಳು ಮತ್ತು ಕಅಕಾ ಕೇಂದ್ರಗಳು ಕೆಲಸ 
ಮಾಡುತ್ತಿವೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲನ ಎಂವಿ 
ಪ್ರತಿಷ್ಠಾನವು ಇದನ್ನೊಂದು ಮುಖ್ಯ ಕಾರ್ಯತಂತ್ರವಾಗಿ 
ಬಳಸುತ್ತಿದೆ. ಮಹಾವ್ಯಾಧಿಯ ನಂತರದ ವಾತಾವರಣವು ಶಾಲೆಯ 
ಬಾಗಿಲುಗಳು ಹೆಚ್ಚು ಮುಕ್ತವಾಗಿಯೂ ಮತ್ತು ಸ್ವಾಗತಿಸು- 
ವಂತೆಯೂ ತೆರೆದಿರುವ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸುತ್ತಿವೆ. 


ಸಾಮಾಜಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧತೆ 


ಈ ಮಹಾವ್ಯಾಧಿಯಿಂದಾಗಿ, ಮರಳ ಹುಟ್ಟೂರಿಗೆ 
ಅನಿವಾರ್ಯವಾಗಿ ವಲಸೆ ಬಂದ ಮತ್ತು ಜೀವನೋಪಾಯಗಳ 
ವಾಶ ಇವುಗಳಂದ ಮಕ್ಕಳಾದಿಯಾಗಿ ವಯಸ್ಥರವರೆಗೂ ಎಲ್ಲರೂ 
ಘಾಸಿಗೊಂಡಿದ್ದಾರೆ. ಈ ಘಾಸಿ. ಆತಂಕ ಮತ್ತು ಹತಾಶೆಯ 
ಸಮಸ್ಯೆಗಳನ್ನು ಬಹಳ ಸಹಾನುಭೂತಿಯಿಂದ ಎದುರಿಸಲು 
ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರು ತಯಾರಿ ಮಾಡಿಕೊಳ್ಳಬೇಕಿದೆ. 
ಅಂದರೆ ರಾಜ್ಯ ಸರ್ಕಾರಗಳು, ಶಿಕ್ಷಕರು ಮತ್ತು ಶಾಲಾ 
ಮುಖ್ಯಸ್ಥರನ್ನು ಮಾನಸಿಕವಾಗಿ ಸಿದ್ದದೊಳಸಲು ಕಾಯಾ- 
ಗಾರಗಳನ್ನು (15 - 2೦ ಶಾಲೆಗಳ ಗುಂಪುಗಳ ಅಥವಾ ಎಲ್ಲಿ 
ಸಾಧ್ಯವೋ ಅಲ ಆನ್‌ಲೈನ್‌ ಸಂವಾದಗಳನ್ನು) ನಡೆಸಬೇಕು ಮತ್ತು 
ಹೆಚ್ಚು ಮಕ್ಕಳನ್ನು ಬರಮಾಡಿಕೊಳ್ಳಲು ಶಾಲೆಗಳನ್ನೂ ಭೌತಿಕವಾಗಿ 
ಸಿದ್ದದೊಆಸಖೇಕಿದೆ. ಎಲ್ಲ ಅಂತರ್ಜಾಲ ಸಂಪರ್ಕ ಚೆನ್ನಾಗಿದೆಯೋ 
ಮತ್ತು ಎಲ್ಲ ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರಿಗೆ ತಂತ್ರಜ್ಞಾನ ಬಳಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


05 


06 


ಸುಲಭವೋ ಅಲ್ಪ ಆನ್‌ಲ್ಕನ್‌ ಸಮಾಲೋಚನೆಗಳು ಮತ್ತು 


ಅಂತರ್ಜಾಲ ಗೋಷ್ಠಿಗಳ (Webinar) ಯೋಜನೆಯೂ ಈ 
ವಿಷಯಗಕಲ್ಲ ಸಹಾಯ ಮಾಡಬಹುದು. ಎಲ್ಲೆ ಸರ್ಕಾರೇತರ 
ಸಂಸ್ಥೆಗಳು ಮತ್ತು ಉದ್ದಿಮೆಗಳ ಸಾಮಾಜಕ ಬದ್ಧತೆಯ 


® 
ಕಾರ್ಯಕ್ರಮಗಳ (ಕಾರ್ಪೋರೇಟ್‌ ಸೋಷಿಯಲ್‌ ರೆಸ್ಟಾನ್ನಿಬಅಟ- 


CSR) ಜಾಲವು ಈಗಾಗಲೇ ಸರ್ಕಾರಿ ಶಾಲೆಗಕೊಡನೆ ಕೆಲಸ 
ಮಾಡುತ್ತಿವೆಯೋ ಅಲ್ಲ ಅವುಗಳ ಸದಸ್ಯರು ಮಕ್ಕಳು. ಪೋಷಕರು. 
ಆ ಕ್ಷೇತ್ರದ ಹೊಸ ವಲಸಿಗರು (ಗ್ರಾಮ ಅಥವಾ ವಾರ್ಡಿನಲ್ಲ). 
ಶಿಕ್ಷಕರು, ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲ 
ತೊಡಗಿಕೊಂಡಿರುವ ಇತರರು- ಹೀಗೆ ಎಲ್ಲರ ಬಆ ತಾವೇ ಹೋಗಿ 
ಸಹಾಯ ನೀಡುವ ಕಾರ್ಯಕ್ರಮಗಳನ್ನು ಪ್ರಾರಂಭಸಬಹುದು. 
ಇದು ಖಾಸಗಿ ಶಾಲೆಗಆಗೂ ಸಹಾಯಹಸ್ವ ಚಾಚಲು ಸೂಕ್ತ 
ಸಮಯ. ಏಕೆಂದರೆ ಅವರು ಕೂಡ ಅತ್ಯಂತ ಸಂಕಷ್ಟವನ್ನು 
ಎದುರಿಸುತ್ತಿದ್ದಾರೆ. ಬಹಳ ಶಾಲೆಗಳು ಮುಚ್ಚುವ ಚಿಂತನೆಯಲ್ಲ 
ತೊಡಗಿರಬಹುದು. ಅಂತಹ ಶಾಲೆಗಳಲ್ಲನ ಮಕ್ಕಳ ಪಟ್ಟಿಯನ್ನು 
ಪಡೆದು ಅವರ ದಾಖಲಾತಿಗೆ ಅನುಕೂಲ ಕಲ್ತಸುವುದು ಅತ್ಯವಶ್ಯ. 
ಜನರು ಅದರಲ್ಲೂ ಮುಖ್ಯವಾಗಿ ಶಾಲಾ ಮುಖ್ಯಸ್ಥರು, ಶಿಕ್ಷಕರು. 
ಸ್ಥಳೀಯ ಸಂಸ್ಥೆಗಳ ಆಡಳತಗಾರರು, ಸರ್ಕಾರೇತರ ಸಂಸ್ಥೆಗಳು 
ಮತ್ತು ಶಿಕ್ಷಣ ಗುಂಪುಗಳು ನೀಡುವ ಹೊಸಹೊಸ ಕಲ್ಪನೆಗಳು 
ಮತ್ತು ಆಯಾ ಪ್ರದೇಶಕ್ಕೆ ನಿರ್ದಿಷ್ಟವಾದ ಹೊಸ ಕಾರ್ಯ- 
ಕ್ರಮಗಳನ್ನು ತೆರೆದ ಮನಸ್ಸಿನಲ್ಲ ಪ್ರೋತ್ಸಾಹಿಸಬೇಕು ಮತ್ತು 
ಸ್ವಾಗತಿಸಬೇಕು. 


ಆನ್‌ಲೈನ್‌ ಬೋಧನಾ - ಕಅಕೆಯನ್ನು ಅರ್ಥಮಾಡಿಕೊಂಡು ಸ್ಟೀಕರಿಸಿ 
ನಿರ್ವಹಿಸುವುದು 


ಪರಸ್ಪರ ಮುಖಾಮುಖ ಪಾಠಬೋಧನೆಗೆ ತಂತ್ರಜ್ಞಾನವು ಒಂದು 
ದುರ್ಬಲ ಪರ್ಯಾಯ ಎಂಬುದು ಒಪ್ಪಿತವಾದ ಮತ್ತು ಸರ್ವವಿದಿತ 
ವಿಷಯ ಹಾಗು ಅದನ್ನು ಪ್ರತ್ಯಕ್ಷ ಪಾಠ ಬೋಧನೆಯ ಜೊತೆಗಷ್ಟೇ 
ಉಪಯೋಗಿಸಬೇಕು. ತಂತ್ರಜ್ಞಾನವನ್ನು ವಾಡಿಕೆಯ ಬೋಧನಾ 
ಕಲಕೆ ಪ್ರಕ್ರಿಯೆಗೆ ಪರ್ಯಾಯವಾಗಿ ಉಪಯೋಗಿಸಿದರೆ ಅದರಿಂದ 
ಸಮತೆಯ ಗುರಿ ಮತ್ತು ಪಾಠ ಬೋಧನೆಯ ಗುಣಮಟ್ಟ ಎರಡೂ 
ಶಡೇರಿದಂತಾಗುತ್ತದೆ. 


[od ಹಿನ್ನೆಲೆಯಲ್ಲ ಆನ್‌ಲೈನ್‌ ಕಲಕೆಯು ಶವರೆಗೆ ನಿಜವಾಗಿಯೂ 
ಏನನ್ನು ಸಾಧಿಸಿದೆ ಎಂದು ಗಂಭೀರವಾಗಿ ಪರಿಶೀಅಸುವುದು 
ಬಲುಮುಖ್ಯು. ಮೇಲ್ಲರ್ಜೇಯ ಖಾಸಗಿ ಶಾಲೆಗಳು ಪರಸ್ಪರ ಸಂವಾದ 
ನಡೆಸಬಲ್ಲ ಸಾಧನಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗಿದೆ, ಆದರೆ 
ಅಷ್ಟು ಸ್ಥಿತಿವಂತವಲ್ಲದ ಅಥವಾ ಕಡಿಮೆ ಬಂಡವಾಳದ ಶಾಲೆಗಳು 
ಮಕ್ಕಳೊಡನೆ ನಿಷ್ಟಿಯ ಒಮ್ಮುಖ ಬೋಧನೆಯನ್ನು ಮಾಡುತ್ತಿವೆ. 
ಕೆಲವು ಪ್ರತಿಷ್ಠಿತ ಎನ್ನಿಸಿಕೊಂಡಿರುವ ಶಾಲೆಗಳು ಕೂಡ ಕೇವಲ 
ಮಾತು ಮತ್ತು ಕರಿಹಲಗೆಯ ವಿಧಾನವನ್ನೇ ಬಳಸಿ ಮಕ್ಷಳಗೆ 
ಬೋಧನೆ ಮಾಡುವುದನ್ನಷ್ಟೇ ಮುಂದುವರೆಸಿವೆ. ಶಿಶುವಿಹಾರ 
ಮತ್ತು ಒಂದರಿಂದ ಮೂರನೇ ತರಗತಿಯ ಪುಟ್ಟ ಮಕ್ತಆಳಗೂ ಕೂಡ 
ಇದೇ ರೀತಿ ಪಾಠ ಮಾಡಲಾಗುತ್ತಿವೆ. 


ಚಿಕ್ಕ ಸಮೀಕ್ಷೆಗಳು ಮತ್ತು ಸಂವಾದಗಳಂದ ಪಡೆದ ಆರಂಭಕ 
ಹಿಮ್ಮಾಹಿತಿಗಳ ಪ್ರಕಾರ ಪಟ್ಟಣವಾಗಲೀ ಅಥವಾ ಗ್ರಾಮವಾಗಲೀ 
ಅಲ್ಲಯ ಬಹುತೇಕ ಬಡ ಮತ್ತು ಕೆಳಮಧ್ಯಮ ವರ್ಗದ ಮಕ್ಕಳನ್ನು 
ಆನ್‌ಲೈನ್‌ ಕಲಕೆಗಳು ಮುಲ್ಣಿಲ್ಲ. ಇದೇ ನಿಜವಾದ ಪರಿಸ್ಥಿತಿಯಾದರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಶಾಲೆಗಳು, ಶಿಕ್ಷಣವನ್ನು ಕುರಿತು ದುಡಿಯುತ್ತಿರುವ ಸರ್ಕಾರೇತರ 
ಸಂಸ್ಥೆಗಳು ಮತ್ತು ಕಾರ್ಪೊರೇಟ್‌ ಸಾಮಾಜಕ ಜವಾಬ್ದಾರಿಯ 
ತಂಡಗಳು ಮಕ್ಷಳಗಾಗಿ 'ಅಭ್ಯಾಸದ ಪುಸ್ತಕ'ಗಳನ್ನು ತಯಾರಿಸಿ 
ಅವರಿಗೆ ಮನೆಗಳಲ್ಲ ತಲುಪಿಸುವ ವ್ಯವಸ್ಥೆ ಮಾಡಬೇಕು. 
'ಇಂಡಿಯಾ ಎಜುಕೇಶನ್‌ ಕಲೆಕ್ಷಿವ್‌' ಶೇ ಕೆಲಸವನ್ನು ಮಾಡಿದ್ದು. 
ಅದಕ್ಕೆ ಪಲ್ಲ ಮಟ್ಟಿಗೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇಲ್ಲನ ವಿಚಾರ 
ನಿಗದಿತ ಪಠ್ಯವನ್ನು ಮುಗಿಸುವುದಲ್ಲ. ಮಕ್ಕಳನ್ನು ಕಲಕೆಯ 
ಪ್ರಕ್ರಿಯೆಯಲ್ಲ ತೊಡಗಿರುವಂತೆ ನೋಡಿಕೊಳ್ಳುವುದು ಇಲ್ಲನ ಗುರಿ. 
ಅಭ್ಯಾಸ ಮಸ್ತಕ ಮತ್ತು ಕಥೆ ಮಸ್ತಕಗಳ ಮಿಶ್ರಣ ಹೆಚ್ಚು 
ಸೂಕ್ತವಾದೀತು. 


ಕಡಿಮೆಗೊಳಸಿದ ತರಗತಿ ಅವಧಿ ಮತ್ತು ಕಡಿತಗೊಂಡ ಪಠ್ಯ 


ಈ ಶೈಕ್ಷಣಿಕ ವರ್ಷವು (2೦೭೦-೭1) ಬಹಳವೇ ಕಡಿತಗೊಂಡಿರುವ 
ವಾಸ್ತವದ ಹಿನ್ನೆಲೆಯಲ್ಲ ನಾವು ಲಭ್ಯ ಸಮಯವನ್ನು ಸೂಕ್ತವಾಗಿ 
ಬಳಸಿಕೊಳ್ಳಲು ಸೃಜನಾತ್ಯಕ ವಿಧಾನದ ಅಗತ್ಯವಿದೆ. ಪಠ್ಯ- 
ಪುಸ್ತಕದಿಂದ ವಿವೇಚನಾರಹಿತವಾಗಿ ಪಾಠಗಳನ್ನು ತೆಗೆದು 
ಹಾಕುವುದಕ್ಕಿಂತ ಪ್ರತಿ ತರಗತಿಯ ಮಟ್ಟದಲ್ಲ ಮುಖ್ಯವಾಗಿ 
ಗಳಸಬೇಕಾದ ಬುನಾದಿ ಕೌಶಲಗಳೆಡೆಗೆ ಗಮನ ಕೇಂದ್ರೀ- 
ಕರಿಸುವುದು ಮತ್ತು ಮಕ್ಕಕ ಮುಟ್ಟ ತಂಡಗಳೊಡನೆ ಕೆಲಸ 
ಮಾಡುವುದು ಅತಿ ಮುಖ್ಯ. 


ಕಿರಿಯ ಪ್ರಾಥಮಿಕ ತರಗತಿಗಳ ಮೂಲಭೂತ ಭಾಷಾ ಜ್ಞಾನ 
ಮತ್ತು ಗಣಿತ ಜ್ಞಾನಕ್ಕೆ ಒತ್ತು ಕೊಡಬೇಕೆಂದು ತಳಸ್ತರದಲ್ಲ 
ತೆಗೆದುಕೊಂಡಿರುವವರು ಸಲಹೆ ನೀಡುತ್ತಾರೆ. ಭಾಷೆಯಲ್ಲ ನಿದುವ 
ವಿಷಯವನ್ನು ಆರ್ಥಮಾಡಿಕೊಳ್ಳುವ ಸಾಮರ್ಥ್ಯ. ಗಣಿತದಲ್ಪ 
ವಿಶ್ಲೇಷಣಾತ್ಕಕ ಮತ್ತು ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರದ 
ಕೌಶಲಗಳು ಮತ್ತು ಪರಿಕಲ್ಪನೆಯ ಪ್ರಷ್ಟತೆ ಹೀಗೆ ವಿಷಯಗಳ ಬಹು 
ಮುಖ್ಯ ವಿಚಾರಗಳಗೆ ದೈನಂದಿನ ಹಂತದ ಹಿರಿಯ ತರಗತಿಗಳಲ್ಲ 
ಮಹತ್ವ ಕೊಡಬೇಕು. ಉಳದ ವಿಷಯಗಳಲ್ಲೂ ಗಮನ 
ನೀಡಬೇಕಾದ ಅಂಶಗಳನ್ನು ಪರಿಶೀಅಸಿ ನಿರ್ಧರಿಸಬಹುದು. 
(ರುದ್ರೇಶ್‌, ಇ-ಮೇಲ್‌ ಸಂವಾದ, 26 ಜುಲೈ 2೦2೦) 


ಹೊತೆಗೆ ಶಾಲೆಯ ಅವಧಿಯಲ್ಲ ಮಕ್ಷಳ ಕಅಕೆಯನ್ನು ಅಭ್ಯಾಸದ 
ಹಾಳೆಗಳು ಹಾಗು ನಿರಂತರ ಪ್ರಯಂ ಮೌಲ್ಯಮಾಪನ ಹಾಗು ಶಿಕ್ಷಕ 
ನಿರ್ದೇಶಿತ ಮೌಲ್ಯಮಾಪನಗಳ ಮೂಲಕ ಗರಿಷ್ಠ ಮಟ್ಟಕ್ಕೆ 
ಹೆಚ್ಚಿಸುವುದೂ ಅತ್ಯಗತ್ಯ. (ರಾಕೇಶ್‌ ತಿವಾರಿ, ಇ-ಮೇಲ್‌ 
ಸಂವಾದ, ೨7 ಜುಲೈ 2೦೭2೦) 


ಸರ್ಕಾರಿ ಮತ್ತು ಸರ್ಕಾರೇತರ ಶಾಲೆಗಳು ಹಾಗು ಕೇಂದ್ರಗಕಲ್ಪ 
ಬಳಸಿರುವ ವೇಗವರ್ಧಿತ ಕಅಯುವ ಯೋಜನೆಗಳ ಮತ್ತು ಮಕ್ಕಳು 
ಔಪಚಾರಿಕ ಶಿಕ್ಷಣಕ್ಕೆ ಮರಕಲು ಅನುವಾಗುವಂತಹ ಹೊಸಹೊಸ 
ಸೇತುಬಂಧ ಕಾರ್ಯಕ್ರಮಗಳು, ಎರಡನೇ ಅವಕಾಶ ಕಾರ್ಯ- 
ಕ್ರಮಗಳು, ಇಂಥವೇ ಅನೇಕ ಕಾರ್ಯಕ್ರಮಗಳ ಅನುಭವದ ಒಂದು 
ಭಂಡಾರವೇ ಭಾರತದಲ್ಲ ಇದೆ (ರಾಮಚಂದ್ರನ್‌, 2೦೦4, 
ನಿರಂತರ್‌, 19೨7: ಬಾಲಕಾ ಶಿಕ್ಷಣ್‌ ಶಿವಿರ್‌ / ಮಹಿಳಾ ಶಿಕ್ಷಣ್‌ 
ಕೇಂದ್ರದ ದಾಖಲೆಗಳು). ಇಂತಹ ಪ್ರಯತ್ನಗಳನ್ನು ನಾವು 
ಮರುಪರಿಶೀೀಲಸಿ ಅವುಗಳನ್ನು ಬಳಸಿಕೊಂಡು ಮಕ್ಷಳು ಶಾಲೆಗೆ 
ಮರಕಆ ಕಲಅಯಲು ಅನುವಾಗುವಂತೆ ಸರಳವಾದ ಸೇತುಬಂಧ 
ಕಾರ್ಯಕ್ರಮಗಳನ್ನು ರೂಪಿಸಬಹುದಾಗಿದೆ. 


ಹೆಚ್ಚುತ್ತಿರುವ ಹಸಿವು, ಬಡತನ ಮತ್ತು ನಿರುದ್ಯೋಗ 


ನಿರುದ್ಯೋಗ ಮತ್ತು ಬಡತನಗಳು ಹೆಚ್ಚುತ್ತಿರುವುದರ 
ಪುರಾವೆಗಳನ್ನು ಗಮನಿಸಿದರೆ ಹಸಿವು ಮತ್ತು ಅಪೌಷ್ಟಕತೆಗಳು 
ಮುಖ್ಯವಾಗಿ ಕೆಲವು ಪ್ರದೇಶಗಳ ಈಗ ಬಹಳ ಗಂಭೀರ 
ಸಮಸ್ಯೆಗಳಾಗಿ ಹೊಮ್ಮಿವೆ. ಅತಿಸಣ್ಣ ಪ್ರದೇಶಗಳ ಪರಿಸ್ಥಿತಿಯ 
ನಿರ್ದಿಷ್ಟ ಮೌಲ್ಯಮಾಪನವು ಶಾಲೆಗಳಲ್ಲ ಮಧ್ಯಾಹ್ನದ ಊಟ ಮತ್ತು 
ಶಾಲಾ ಆರೋಗ್ಯ ಯೋಜನೆಗಳನ್ನು ಶಾಲೆಯು ಔಪಚಾರಿಕವಾಗಿ 
ಆರಂಭಗೊಳ್ಳುವ ಮುನ್ನವೇ ಪುನರಾರಂಬಸಲು ಸಹಾಯ 
ಆಗಬಹುದು. ಪೌಷ್ಟಿಕತೆಯ ಪೂರಕ್‌ ಪದಾರ್ಥಗಳನ್ನು 
ಸೇರಿಸುವುದು. ಬೆಳಗಿನ ಉಪಹಾರವನ್ನು ಆರಂಭಸುವುದು ಮತ್ತು 
ಸಮರಗ್ರ ಆರೋಗ್ಯ ತಪಾಸಣಿ ಮುಂತಾದುವನ್ನು. ಅದೂ 
ಮುಖ್ಯವಾಗಿ ಮಕ್ಷಳು ಶಾಲೆಗೆ ಹಿಂದಿರುಗಿದ ತಕ್ಷಣದಲ್ಲ 
ಆರಂಭಸಬಹುದು. ಇವುಗಳನ್ನು ಅರೆ ವೈದ್ಯಕೀಯ ಸಿಬ್ಬಂದಿ ಜೊತೆ 
ಎಲ್ಲಿ ಸಾಧ್ಯವೋ ಅಲ್ಲ ಹಾಗು ವೈದ್ಯರು ಮತ್ತು ಪೌಷ್ಟಿಕ ತಜ್ಞರ 
ಸಹಾಯದಿಂದ ಆಸಕ್ತಿಕರ ಚಟುವಟಕೆಗಕ ಮೂಲಕವೂ 
ಮಾಡಬಹುದು. 


ಶಿಕ್ಷಕರಿಗೆ ಬೆಂಬಲ ನೀಡುವುದು 


ಕೊನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ ಶಿಕ್ಷಕರಿಗೆ ಬೆಂಬಲದ 
ಅಗತ್ಯವಿದೆ. ಅವರ ಸಾಮರ್ಥ್ಯದ ಮೇಲೆ ನಂಬಕೆಯುರಿಸುವುದು 
ಅಗತ್ಯವಿದೆ ಹಾಗು ಸಾಂಕ್ರಾಮಿಕ ಮತ್ತು ದಿದ್ದಂಧನದ ನಂತರ 
ಅವರು ಶಾಲೆಗೆ ಮರಳಲು ಗೌರವಾದರದ ಅಗತ್ಯವಿದೆ. ಅವರು 
ತಮ್ಮನ್ನು ಮರುಶೋಧಿಸಿಕೊಂಡು, ಆಪ್ತ ಸಮಾಲೋಚಕಿ, ಶಿಕ್ಷಕಿ, 
ಮಾರ್ಗದರ್ಶಕಿ. ಪಾಲಕಿ ಮುಂತಾದ ಹಲವಾರು ಪಾತ್ರಗಳನ್ನು 
ನಿಭಾಯಿಸಬೇಕಾಗುತ್ತದೆ. ಸರ್ಕಾರಿ ಶಾಲೆಗಳಲ್ಪ ಹೆಚ್ಚುವ ದಾಬಲಾತಿ 
ಕಾರಣದಿಂದ ಅಷ್ಟೇ ಅಲ್ಲದೇ ಶಿಕ್ಷಕರು ಹಲವು ಪಾತ್ರಗಳನ್ನು 
ನಿಭಾಯಸಬೇಕಾದುದರಿಂದಾಗಿ ಶಾಲೆಗಳಲ್ಪ ಶಿಕ್ಷಕರ ಸಂಖ್ಯೆ 
ಹೆಚ್ಚಾಗಬೇಕಿದೆ. ಐವತ್ತು ಅಥವಾ ಅರವತ್ತು ಮಕ್ಕಳ ದೊಡ್ಡ 
ಗುಂಪುಗಳಗೆ ವೇಗವರ್ಧಿತ ಕಲಕೆ ಒದಗಿಸುವುದು ಸಾಧ್ಯವಿಲ್ಲ. 
ಸುಮಾರು ಒಂದೇ ಸಾಮರ್ಥ್ಯದ ಮಟ್ಟದಲ್ಲರುವ ಮಕ್ಷಳ ಚಿಕ್ಕ 
ಗುಂಪುಗಳೂ ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ ಎಂದು 
ಪುರಾವೆಗಳು ಹೇಳುತ್ತವೆ. ಹಾಗಾಗಿ ಹೆಚ್ಚನ ಶಿಕ್ಷಕರನ್ನು ನೇಮಕ 
ಮಾಡಿಕೊಳ್ಳಬೇಕಿದೆ. ಹಲವು ರಾಜ್ಯ ಸರ್ಕಾರಗಳು ಅತಿಥಿ ಶಿಕ್ಷಕರಿಗೆ 
ದಿದ್ದಂಧನದ ಸಮಯದಲ್ಲ ವೇತನ ನೀಡಿಲ್ಲ ಮತ್ತು ಖಾಸಗಿ 
ಶಾಲೆಗಳಲ್ಲ ಭಾರೀ ಸಂಖ್ಯೇಯ ಶಿಕ್ಷಕರನ್ನು (ಶಾಲೆಗಳು ಏನಾದರೂ 
ಮತ್ತು ಯಾವಾಗಲಾದರೂ ಪುನರಾರಂಭವಾದಾಗ ಮತ್ತೆ ಅವರನ್ನು 
ಕೆಲಸಕ್ಕೆ ಸೇರಿಸಿಕೊಳ್ಳಲು ಕಾಯುತ್ತಿವೆ) ಕೆಲಸದಿಂದ 
ತೆಗೆಯಲಾಗಿದೆ. ಹಲವು ಶಿಕ್ಷಕರು ತಮ್ಮ ಕುಟುಂಬ ನಿರ್ವಹಣೆಗಾಗಿ 
ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 


ಯೋಜನೆಯಲ್ಲ (MNREGA) ಕೆಲಸಕ್ಕೆ ಸೇರಿದ್ದಾರೆ ಅಥವಾ ಚಿಲ್ಲರೆ 


ವ್ಯಾಪಾರದ ಕೆಲಸಕ್ಕೆ ಸೇರಿದ್ದಾರೆ. ಇದು ಶಿಕ್ಷಕರು ಶಾಲೆಗೆ ಆಶಾವಾದ 
ಮತ್ತು ಚೈತನ್ಯಶಾಅಗಳಾಗಿ ಹಿಂದಿರುಗುವಂತೆ ಅವರಿಗೆ ಬೆಂಬಲ, 
ಪ್ರೋತ್ಸಾಹ ಮತ್ತು ತರಬೇತಿಗಳನ್ನು ನೀಡಬೇಕಾದ ಅಗತ್ಯವಿರು- 
ವಂತಹ ಕಾಲ. 


ಭವಿಷ್ಯತ್ತಿಗೆ ಪಾಠಗಳು 


ಕೋವಿಡ್‌-19 ಪಿಡುಗು ಮತ್ತದರಿಂದ ಉಂಟಾದ ಸಂಕಷ್ಟಗಳು, 
ಭಾರತಕ್ಕೆ ಹೊಸ ವಿಚಾರಗಳು ಮತ್ತು ಯೋಜನೆಯೊಂದಿಗೆ ಹೊಸ 
ಚಿಂತನೆಗೆ ಅವಕಾಶವನ್ನು ನೀಡಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 
೨೦೭೦ ಹೊಸ ವಿಧಾನಗಳ ಪ್ರಯತ್ನಕ್ಕೆ ಅವಕಾಶ ನೀಡುವ ಒಂದು 
ಮುಕ್ತ ಹಾಗು ಪ್ರಗತಿಪರ ನೀತಿ ದಸ್ಹಾವೇಜಾಗಿದೆ. ಜೊತೆಗೆ 
ಒಂದೊಂದು ವಿಷಯದ ಬದ್ಧೆಯೂ ಪ್ರತ್ಯೇಕವಾಗಿ ಸಂಬಂಧ- 
ವಿಲ್ಲದಂತೆ ಕೆಲಸ ಮಾಡುವುದನ್ನು ನಿಲ್ಲಸಿ. ಸಮಗ್ರ ದೃಷ್ಟಿಕೋನ- 
ದಿಂದ ಕ್ರಮಗಳನ್ನು ತೆಗೆದುಕೊಳ್ಳಲು ಆಡಳತಗಾರರಿಗೆ ಅವಕಾಶ 
ನೀಡುತ್ತದೆ. ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸಮಗ್ರವಾಗಿ ಸರಿಪಡಿಸಿ 
ಸಶಕ್ತಗೊಳಸಲು ಉತ್ತಮ ಸಮನ್ವಯದ ಕಾರ್ಯತಂತ್ರದ ಅಗತ್ಯ 
ಇದೆ. 


ಇದು ಬಲು ದೊಡ್ಡ ನಿರೀಕ್ಷೆಯೇ ಆದರೂ ಆಡಳತ ವ್ಯವನ್ಥೆ 
ಊನವಾಗಿದೆ ಎಂಬುದನ್ನು ಗುರುತಿಸುವುದು ಅತ್ಯಗತ್ಯ. ಹೇಗೆ 
ನಡೆಯುತ್ತಿದೆಯೋ ಹಾಗೇ ನಾವು ಮುಂದೆ ಸಾಗುತ್ತಿದ್ದೇವೆಯೇ 
ಹೊರತು ಗಹನವಾದದ್ದೇನನ್ನೂ ಮಾಡುತ್ತಿಲ್ಲ. ಹಲವಾರು 
ರಾಜ್ಯಗಳಲ್ಲ ಸೂಕ್ಷಗ್ರಾಹಿಯೂ ಹಾಗು ಬದ್ಧತೆಯುಳ್ಳವರೂ ಆದ 
ಹಲವಾರು ಅಧಿಕಾರಿಗಳು ಇದ್ದಾರೆ. ದೇಶದ ಮಟ್ಟದಲ್ಲ ಬದಲಾವಣಿ 
ತರುವುದು ದುರ್ಗಮ ಎನಿಸಿದರೆ ನಾವು ಬಂಡಿತವಾಗಿಯೂ ರಾಜ್ಯ 
ಸರ್ಕಾರಗಳು, ಜಲ್ಲಾಡಳತ ಮತ್ತು ಶಾಲಾ ಸಮೂಹಗಕಲ್ಪ್ಲ ಕೆಲಸ 
ಮಾಡಿ ಅತ್ಯಗತ್ಯ ಪರಿವರ್ತನೆಯನ್ನು ತಂದು ಶಾಲಾ 
ವ್ಯವಸ್ಥೆಯನ್ನು ಉತ್ಸಾಹಭರಿತಗೊಳಸಹುದಾಗಿದೆ. 


ಉಪಯೋಗಿಸಿರುವ ಸಂಕ್ಷಿಪ್ತ ಪದಗಳು 


CRC: ಸಮೂಹ ಸಂಪನ್ಕೂಲ ಕೇಂದ (ಸಿಆರ್‌ಸಿ) 

CSF: ಸೆಂಟ್ಟಲ್‌ ಸ್ಕ್ವೇರ್‌ ಫೌಂಡೇಷನ್‌ (ಸಿಎಸ್‌ಎಫ್‌ ) 

CWC: ಕನ್ನರ್ನಾ ಫಾರ್‌ ವರ್ಕಿಂಗ್‌ ಚಿಲ್ಪನ್‌ (ಲಾಭದ ಉದ್ದೇಶವಿಲ್ಲದ 
ಸಂಸ್ಥೆ) (ಸಿಡಬ್ಯ್ಯೂಸಿ) 

DWCD: ಮಹಿಳಾ ಮತ್ತು ಮಕ್ಷಳ ಅಭವೃದ್ಧಿ ನಿರ್ದೇಶನಾಲಯ 
(ಡಿಡಬ್ಬ್ಯೂಸಿಡಿ) 

NSSO: ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಛೇರಿ (ಎನ್‌ಎಸ್‌ಎಸ್‌) 
SMC: ಶಾಲಾ ಅಭವೃದ್ಧಿ ನಿರ್ವಹಣಾ ಸಮಿತಿ (ಎಸ್‌ ಎಮ್‌ಸಿ) 
UDISE: ಏಕೀಕೃತ ಜಲ್ಲಾ ಶೈಕ್ಷಣಿಕ ಮಾಹಿತಿ ವ್ಯವನ್ಥೆ (ಯುಡೈಸ್‌) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


07 


08 


ಆಕರಗಳು : 


Vi 


Government of India, MOSPI. November 2019. Key indicators of household consumption on education in India — Report no. 75/25.2 
— based on NSSO 75th Round done between June 2017-June 2018. New Delhi 

Central Square Foundation. July 2020. State ofthe sector report — Private Schools in India. New Delhi. 

Concerned for Working Children. July 2020. Young Voices - National Report of the taskforce (DWCD, GOI) Examining Age of 
Marriage. Bangalore. 

Hindustan Times, 11 July 2020 - https://www.hindustantimes.com/education/children-in-62-surveyed-homes-discontinued- 
education-amidpandemic-save-the-children-report/story-rAVQCjfpr7ff7CIP6zpaRP.html 

The situation was summed up succinctly during interactions with facilitators from NGOs: "The low status of contract teachers, the 
uncertainty that envelopes their lives, irregular pay and almost no professional/academic support - all together have rendered the 
school system dysfunctional in many parts of the country...” (Ramachandran, Vimala, February 2020) 

Vidya Das from Agragamee Odisha, Javed from Transforming Rural India, Sreeja from India Education Collective, Rudresh, Rakesh 
Sihori, Rajiv Sharma and Hardy Dewan from APF/APU, KameshwariJandhyala from ERU, Ankur Sarin from IIM-A. |am indeed grateful 
for their concrete suggestions. 


ವಿಮಲ ರಾಮಚಂದ್ರನ್‌ ಅವರು ಈ ಹಿಂದೆ ನವದೆಹಆಲಯ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳತ ಸಂಸ್ಥೆಯ 
(ಎನ್‌ಐಇಪಿಎ) ನ್ಯಾಷನಲ್‌ ಫೆಲೋ ಮತ್ತು ಶಿಕ್ಷಕ ನಿರ್ವಹಣಿಯ ಪ್ರೊಫೆಸರ್‌ ಆಗಿದ್ದರು. ಈಗ ಅವರು ಇಆರ್‌ಯು 
ಕನ್ನಲ್ಲಂಟ್ಲ್‌ ಪ್ರೈವೇಟ್‌ ಅಮಿಟಿಡ್‌ನ ನಿರ್ದೇಶಕರಾಗಿದ್ದಾರೆ. ಅವರನ್ನು www.eruiಗda.0r8 ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ಧನ್‌ ಚನ್ನುಗಿರಿ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


